ಲಿಖಿತ ಮೂಲಕ ಉತ್ತರಿಸುವ 


ಕರ್ನಾಟಕ ವಿಧಾನ ಪರಿಷತ್ತು 
ನೂರ ನಲವತ್ತನೆಯ ಅಧಿವೇಶನ 
ಗುರುವಾರ, ದಿನಾಂಕ : 12 ನೇ ಮಾರ್ಚ್‌, 2020 


ಬೆಂಗಳೂರು ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿ ವೇತನ ಶ್ರೇಣಿಗಳ ಬಗ್ಗೆ 


ಶ್ರೀ ಆರ್‌. ಚೌಡರೆಡ್ಡಿ ತೂಪಲ್ಲಿ (ಪದವೀಧರರ ಕ್ಲೇತು):- 
707 (1002) ಮಾನ್ಯ ಮುಖ್ಯಮಂತಿಗಳು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ :- 


(ಅ) ಬೆಂಗಳೂರು ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿ (8WssB) ಯಲ್ಲಿ ಹಾಲಿ ವೃಂದ ಮತ್ತು 
ನೇಮಕಾತಿ ನಿಯಮದ ಪ್ರಕಾರ ಜಾರಿಯಲ್ಲಿರುವ ಹುದ್ದೆಗಳು ಯಾವುವು; ಅವುಗಳ ವೇತನ ಶ್ರೇಣಿಗಳೇನು; 
(ಹುದೆವಾರು, ವೇತನ ಶ್ರೇಣಿವಾರು ವಿವರವಾದ ಮಾಹಿತಿ ನೀಡುವುದು) 


(ಆ) ಸದರಿ ಮಂಡಳಿಯು ಒಂದು ಉದ್ಯಮವೇ ; ಹಾಗಾದಸಿರೆ ಇಲ್ಲಿ ಕೆಲಸ ನಿರ್ವಹಿಸುತಿರುವ ನೌಕರರಿಗೆ 
ನೀಡುತ್ತಿರುವ ವೇತಸಿನ ಶ್ರೇಣಿಗಳು ಯಾವುವು; ರಾಜ್ಯ ಸರ್ಕಾರಿ ನೌಕರರಿಗೆ ನೀಡುವ ವೇತನ ಶ್ರೇಣಿಯನ್ನು 
ಮಂಡಳಿ ನೌಕರರಿಗೆ ನೀಡದಿರಲು ಕಾರಣಗಳೇನು ; (ವಿವರವಾದ ಮಾಹಿತಿ ನೀಡುವುದು) 


(ಇ) ಸರ್ಕಾರದ ಇತರೆ ನಿಗಮ ಮಂಡಳಿಗೆ ಹೋಲಿಸಿದಾಗ ಬೆಂಗಳೂರು ನೀರು ಸರಬರಾಜು ಮತ್ತು 
ಒಳಚರಂಡಿ ಮಂಡಳಿಯ ನೌಕರರು ಅತಿ ಹೆಚ್ಚಿನದಾಗಿ ವೇತನ ಪಡೆಯುತ್ತಿರಲು ಕಾರಣಗಳೇನು? 
(ಸಂಪೂರ್ಣ ವಿವರವಾದ ಮಾಹಿತಿ ನೀಡುವುದು) 


